ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 15೦8 
ಸದಸ್ಯರ ಹೆಸರು ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 
ಉತ್ತರಿಸುವ ದಿನಾಂಕ 24-09-2೦21 ಬ 
ಉತ್ತರಿಸುವ ಸಜಚವರು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ಪರ್ಗಗಳೆ” 
ಕಲ್ಯಾಣ ಸಚವರು. 
ಕ್ರಸಂ. ಪಶ್ನೆ ಉತ್ತರ 
(ಅ) | ಸಮಾಜ ಕಲ್ಯಾಣ ಇಲಾಖೆಯ 2೦೭1-2೭ನೇ ಸಾಅನಲ್ಲ ಪರಿಶಿಷ್ಟ ಜಾತಿಯ ಸರ್ಕಾರಿ ವಿದ್ಯಾರ್ಥ 
ವತಿಯಿಂದ ಪ್ರಸ್ತುತ ಸಾಲನಲ್ಲಿ | ನಿಲಯ/ ವಸತಿ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕಾಗಿ ರಾಜ್ಯ, 
ಶಾಲಾ ಕಟ್ಟಡ  ಸಿರ್ವಹಣೆ. | ಅಯವ್ಯಯದಲ್ಲಿ ರೂ.180.೦೦ ತೋಟಗಳನ್ನು 
ವಸತಿನಿಲಯ, ವಸತಿ ಶಾಲಾ | ಬಡಗಿಸಿಕೊಳ್ಳಲಾಗಿರುತ್ತದೆ. ಸದರಿ ಕಾರ್ಯಕ್ರಮಕ್ಕೆ ಕೇಂದ್ರ t 
ಕಟ್ಟಡಗಳನ್ನು ನಿರ್ಮಿಸಿ, | ಸರ್ಕಾರದಿಂದ ಅನುದಾನ ಅಡುಗಡೆಯಾಗಿರುವುದಿಲ್ಲ. 
ವಿದ್ಯಾರ್ಥಿಗಳ . ಶಿಷ್ಯವೇತನ, | ರೂ.18೦.೦೦ ಕೋಟಗಳ ಪೈಕಿ ಇದುವರೆವಿಗೂ ಬಡುಗಡೆ ಮಾಡಿರುವ |. 
ಎನ್‌.ಸಿ.ಎಂ.ಪಿ ಯೋಜನೆ 


ಇವುಗಳಗೆ ನೀಡಿರುವ ಹಣ ಎಷ್ಟು; 


ರೂ.45.೦೦ fe ಶೇ ಹಿಂದಿನ ಆರ್ಥಿಕ ವರ್ಷಗಳಲ್ಲ 


ಕನಾಟಕ ವಸ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ 
ಮ ಪರಿಶಿಷ್ಠ ಜಾತಿಯ ಸರ್ಕಾರಿ ವಿದ್ಯಾರ್ಥಿ 
ನಿಲಯಗಳ ಕಟ್ಟಡ ನಿರ್ಮಾಣಕ್ಕಾಗಿ ಬಾಕಿ ಅನುದಾನದ ಪದಿ 
ಬಡುಗಡೆ ಮಾಡಲಾಗಿರುತ್ತದೆ. - 


pe 


ಪ್ರಸ್ತುತ ೦೦೦1-2೭ನೇ ಸಾಅನಣ್ಲ ಮೆಟ್ರಕ್‌ ಪೂರ್ವ' ಮುತ್ತು 


ವಿವರ 


1 ಮೆಟ್ರಕ್‌ ಪೂರ್ವ ವಿದ್ಯಾರ್ಥಿವೇತನ ರೂ. 1312. 62 po 
2. ಮೆಟ್ಟಕ್‌ ನಂತರದ ಫಿದ್ಯಾಪ್ಞೀಬೇತಸ ಎಫ; 35147. ೦೦ 
ಲಕ್ಷಗಳು ಗ 


.ಆ) 


ಸದರಿ ಯೋಜನೆಗೆ ರಾಜ್ಯ ಸರ್ಕಾರ 
ಹಾಗೂ ಕೇಂದ್ರ ಸರ್ಕಾರದಿಂದ 
ಅಡುಗಡೆಯಾದ ಹಣ ಎಷ್ಟು; 


2೦೭1-2೭ನೇ ಸಾಅನಲ್ಲ ಆಗಸ್ಟ್‌-೭೦21ರ ಮ 
ಪೂರ್ವ ಮತ್ತು ಮೆಟ್ರಕ್‌ ನಂತರದ 
ಅಡುಗಡೆಯಾದ ಅನುದಾನದ ವಿವರ 


1 ಮೆಟ್ರಕ್‌ ಪೂರ್ವ ವಿದ್ಯಾರ್ಥಿ ೯ವೇತನ:- 


ರಾಜ್ಯ 
ರೂ. 5656.3! ಲಕ್ಷಗಳು 


ಕೇಂದ್ರ ಸರ್ಕಾರದಿಂದ ಅನುದಾನ ಬಡುಗಡೆ ಯಾಗಿರುಪಲ್ಲ 
2. ಮೆಟ್ರಕ್‌ ನಂತರದ ವಿದ್ಯಾರ್ಥಿವೇತನ; - 


ರಾಜ್ಯ ಸರ್ಕಾರದಿಂದ ಜಡಗಡೆಯಾದ ಹಿಟ್ಟು . ಅಸುದಾನ:- 
ರೂ.!!ಕ೦೦.೦೦ ಲಕ್ಷಗಳು 


ಮೆಟ್ರ್ಟಕ್‌ ನಂತರದ ವಿದ್ಯಾರ್ಥೀವೇತನನ್ನ ನಿಗದಿಯಾದ ಅನುದಾನದ |, 


ವಿದ್ಯಾರ್ಥಿವೇತನಕ್ಕೆ |. 


ಸರ್ಕಾರದಿಂದ . ಅಡಗಡೆಯಾದ ಒಟ್ಟು ಅನುದಾನ 


ಕೇಂದ್ರ ಸರ್ಕಾರದಿಂದ ಅನುದಾನ ಬಡುಗಡೆ ಯಾಗಿರುವುದಿಲ್ಲ. 


"ಯಾವ ಅನುಪಾತದಲ್ಲಿ 
Ku ಸರ್ಕಾರ ಹಣ 
. | ಮಾಡಲಾಗಿದೆ; 


ಜಡುಗಡೆ 


ಕೇಂದ್ರ ಪುರಸ್ಥ್ಯತ ಯೋಜನೆಗಳಾದ ಮೆಟ್ರಕ್‌ ಪೂರ್ವ 
ವಿದ್ಯಾರ್ಥಿ ವೇತನ (೨ ಮತ್ತು 1೦ನೇ ತರಗತಿ) ಮತ್ತು ಮೆಟ್ರಕ್‌ 
ನಂತರದ. ವಿದ್ಯಾರ್ಥಿ ವೇತನಕ್ಕೆ ರಾಜ್ಯ ಸರ್ಕಾರವು ಶೇ ಕೆಳಕಂಡ 
ಅನುಪಾತದಟ್ಟ ಹಣ ಜಡುಗಡೆ ಮಾಡಲಾಗುತ್ತದೆ. 


ಕೇಂದ್ರ ಸರ್ಕಾರದ ಪಾಲು - ಶೇ. 60 
ರಾಜ್ಯದ ಸರ್ಕಾರದ ಪಾಲು -ಶೇ. 40 


ಸಾಧನೆಗಳೇನು? 
ಒದಗಿಸುವುದು) 


(ಈ) | ಈ ಎಲ್ಲಾ ಯೋಜನೆಗಳ ಪ್ರಸ್ತುತ 


(ವಿವರ 


ಮೆಟ್ರಕ್‌ ಪೂರ್ವ ವಿದ್ಯಾರ್ಥಿವೇತನ ಕಾರ್ಯಕ್ರಮಕ್ಕೆ 
ಸಂಬಂಧಿಸಿದಂತೆ ರಾಜ್ಯ ವಿದ್ಯಾರ್ಥಿವೇತನ ಪೋರ್ಟಲ್‌ ತಂತ್ರಾಂಶಕ್ಕೆ 


ಶಿಕ್ಷಣ ಇಲಾಖೆಯ SATS ದತ್ತಾಂಶಕ್ಕೆ ಅಳವಡಿಸಲಾಗಿದ್ದು. SATS 
ದತ್ತಾಂಶಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಯ ವಿವರಗಳು 
ನವೀಕರಣಗೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ. ಅದರಂತೆ, ನವೀಕರಣ 
ವಿದ್ಯಾರ್ಥಿಗಳಗೆ 2೦೭1-೭೭ನೇ ಸಾಲಅನಲ್ಲ ಮಂಜೂರಾತಿ ಪ್ರಕ್ರಿಯೆ 
ಜಾರಿಯಲ್ಲದೆ. ಹೊಸ ವಿದ್ಯಾರ್ಥಿಗಳಗೆ ಮಾತ್ರ ಆನ್‌ಲೈನ್‌ ಮೂಲಕ 
ನೊಂದಣಿ ಪ್ರಕ್ರಿಯೆ ಜಾರಿಯಲ್ಲಿದೆ. 


2೦21-2೦ನೇ ಸಾಅನ ಮೆಟ್ರಕ್‌ ನಂತರದ ವಿದ್ಯಾರ್ಥಿವೇತನ 
ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ರಾಜ್ಯ ವಿದ್ಯಾರ್ಥಿವೇತನ 
ತಂತ್ರಾಂಶದಲ್ತ (ಎಸ್‌.ಎಸ್‌.ಪಿ.) ಅರ್ಜ ಆಹ್ವಾನಿಸಲಾಗಿದ್ದು. ಈವರೆವಿಗೆ 
19134 ಅರ್ಜಗಳು ತಂತ್ರಾಂಪದಲ್ಲ ಶ್ಟೀಕೃತವಾಗಿದ್ದು, ಅರ್ಜ ಸಲ್ಲಸುವ 
ಪ್ರಕ್ರಿಯೆ ಜಾರಿಯಲ್ಲಿದೆ. 


“ಸಕಇ 344 ಪಕವಿ ೭೦೦1 


(ಕೋಟ ಪ್ರಿ ಸ ಪೂಜಾರಿ) 
ಸಮಾಜ ಕಲ್ಯಾಣ ಪುತ್ತು ಹಿಂದುಳದ ವರ್ಗಗಳ 
ಕಲ್ಯಾಣ ಸಚವರು. 


